ಕರ್ನಾಟಿಕ ವಿಧಾನ ಪರಿಷತ್ತು 


. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 89 
2. ಸದಸ್ಯರ ಹೆಸರು ಶ್ರೀ ಮುನಿರಾಜು ಗೌಡ ಪಿ.ಎಂ. 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
3. ಉತ್ತರಿಸುವದಿನಾಂಕ 13-12-2021 (ಕನ್ನಡ ಮತ್ತು ಸಂಸ್ಕೃತಿ 
ಇಲಾ ೦ದ ವರ್ಗಾವಣೆಯಾದ ಪ್ರಶ್ಪೆ) 
4. ಉತ್ತರಿಸುವವರು ಮುಖ್ಯಮಂತಿಗಳು 
ಕ್ರ.ಸಂ.] ಪ್ರಶ್ನೆ ಉತ್ತರ 
| 
| ಬೆಂಗಳೂರು ಪಾವಾ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿ 
ಜ್ಞಾನಭಾರತಿ ಆವರಣದಲ್ಲಿ | "ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಕೇಂದ್ರ" ನಿರ್ಮಾಣವನ್ನು 
ಸ್ಥಾಪಿಸಲು ಉದ್ದೇಶಿಸಲಾಗಿದ್ದ | ರೂ.5000 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲು ಬಿಬಿಎಂಪಿಯ 
ಫು PR li: ಆಯವ್ಯಯದಲ್ಲಿ ಮೀಸಲಿರಿಸುವ ಷರತ್ತಿಗೊಳ್ಳಪಟ್ಟು ಸರ್ಕಾರದ 
0) ಲ 
ಸಂಶೋಧನಾ ಕೇಂದ್ರದ ಅನುಮೋದನೆ ನೀಡಲಾಗಿದೆ. ಅದರಂತೆ, ಕಳೆದ 2017ರ 


ಕಾಮಗಾರಿಯು ಪ್ರಸ್ತುತ ಯಾವ 
ಹಂತದಲ್ಲಿದೆ; 


ಸೆಷ್ನೆಂಬರ್‌ ನಲ್ಲಿ "ನಾಡಪುಭು ಕೆಂಪೇಗೌಡ ಅಧ್ಯಯನ ಕೇಂದ್ರ" 
ನಿರ್ಮಾಣಕ್ಕಾಗಿ ಭೂಮಿ ಪೂಜಿ ಮಾಡಲಾಗಿದೆ. 


ತದನಂತರ, ಸದರಿ ಕಾಮಗಾರಿಯನ್ನು ಕೈಗೊಳ್ಳಲು ಟೆಂಡರ್‌ 
ಆಹ್ವಾನಿಸಲಾಗಿದ್ದು, ದಿನಾಂಕ: 24-06-2021 ರಂದು ನಡದ 
ಅಧಿಕಾರಯುಕ್ತ ಸಮಿತಿ ಸಭೆಯ ನಿರ್ಣಯದಂತೆ ಗುತ್ತಿಗೆದಾರರಾದ 
M. Rajendra (M.R. Constructions) ರವರ ಸಂಧಾನಿತ ಬಿಡ್ನನ್ನು 
ಟೆಂಡರ್‌ಗಿಟ್ಟ ಮೊತ್ತವಾದ ರೂ.3870,24316.00 ಗಳಿಗೆ 
ಹೋಲಿಸಿದಾಗ 5.00% ಅಧಿಕ ಅಂದರೆ ರೂ.40,63,75,531.80 
(ಅನ್ವಯವಾಗುವ ಎಲ್ಲ ತೆರಿಗೆಗಳೂ ಸೇರಿದಂತೆ ಗಳಿಗೆ 
ಮಿತಿಗೊಳಿಸಿ ಕೆಲವು ಷರತ್ತುಗೊಳಪಟ್ಟು ಸರ್ಕಾರದ ಆದೇಶ 
ಸಂಖ್ಯ: ನಅಇ 47 ಎಂಎನ್‌ ವೈ 2021, ದಿನಾಂಕ: 29-06-2021 
ರನ್ವಯ ಸದರಿ ಟೆಂಡರ್‌ ಗೆ ಅನುಮೋದನೆಯನ್ನು ನೀಡಲಾಗಿತ್ತು. 


ಆದರೆ, ಗುತ್ತಿಗೆದಾರರಾದ M. Rajendra (M.R. Constructions) 
ರವರು ಸದರಿ ಮೊತ್ತಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ 
ಸಂಖ್ಯ: ನಅಇ 47 ಎಂಎನ್‌ ವೈ 2021 (ಭಾ-1, ದಿನಾಂಕ: 
22-10-2021 ರನ್ವಯ ದಿನಾಂಕ: 29-06-2021ರ ಆದೇಶವನ್ನು 
ರದ್ದುಪಡಿಸಲಾಗಿದ್ದು, "Cಂಗstruction of Kempegowda Study 


Center at Bangalore University in ward No.129 
ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು ಕೂಡಲೇ ಮರು 
| ಟೆಂಡರ್‌ ಕರೆಯುವಂತೆ ಮುಖ್ಯ ಆಯುಕರು, ಬಿಬಿಎಂಪಿ ರವರಿಗೆ 
ಆದೇಶಿಸಲಾಗಿರುತ್ತದೆ. 

ಈ ಹಿನ್ನೆಲೆಯಲ್ಲಿ ಸದರಿ ಕಾಮಗಾರಿಗೆ ಮರು ಟೆಂಡರ್‌ 
ಕರೆಯುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


~2/- 


eS 


ಆ. |ಸದರಿ ಸಂಶೋಧನಾ ಕೇಂದ್ರದ] 
ಕಾಮಗಾರಿಯನ್ನು ಕಾಲಮಿತಿ 


ಯಲ್ಲಿ ಪೂರ್ಣಗೊಳಿಸಲು 
ಸರ್ಕಾರವು ಕೈಗೊಂಡಿರುವ 
ಕ್ರಮಗಳೇನು? 


"Construction of Kempegowda Study Center at Bangalore 
University in ward No.129” ಕಾಮಗಾರಿಯನ್ನು 
ಅನುಷ್ಠಾನಗೊಳಿಸಲು ಕೂಡಲೇ ಮರು ಟೆಂಡರ್‌ ಕರೆಯುವಂತೆ 
ಮುಖ್ಯ ಆಯುಕ್ತರು, ಬಿಬಿಎಂಪಿ ರವರಿಗೆ ಆದೇಶಿಸಲಾಗಿರುತ್ತದೆ. 


ಪ್ರಸ್ತುತ ವಿಧಾನ ಪರಿಷತ್ತಿನ ಚುನಾವಣೆಯ ಎೀತಿ ಸಂಹಿತೆ 
ಮುಕ್ತಾಯವಾದ ನಂತರ ಟೆಂಡರ್‌ ಅಹ್ವ್ಮಾನಿಸಲು ಬಿಬಿಎಂಪಿ 
ವತಿಯಿಂದ ಕ್ರಮಪಹಿಸಲಾಗುತ್ತದೆ. ಟೆಂಡರ್‌ ಅನುಮೋದನೆಯ 
ನಂತರ ನಿಗಧಿತ ಕಾಲಮಿತಿಯಲ್ಲಿ ಉದ್ದೇಶಿತ ಕಾಮಗಾರಿಯನ್ನು 
ಪೂರ್ಣಗೊಳಿಸಲು ಕ್ರಮಕ್ಟೆಗೊಳ್ಳಲಾಗುತ್ತದೆ. ' 


ಸ೦ಖ್ಯೆ: ನಅಇ 347 ಎಂಎನ್‌ ಮೈ 2021 


(ಬಸವರಾಜ.ಜಿನಥೋಯಿ) 


ಮುಖ್ಯಮಂತ್ರಿ 


